ಕರ್ನಾಟಿಕ ವಿಧಾನ ಪರಿಷತ್ತು 


ಪ್ರಸವಪೂರ್ವ ತಾಯಂದಿರ ಮರಣಗಳ 


"ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸ೦ಖ್ಯೆ : 487 
ಮಾನ್ಯ'ಸದಸ್ಯರ ಹೆಸರು ' ಶ್ರೀ ಸಲೀಂ ಅಹಮದ್‌ . 
(ಸೈಳೀಯ ಸಂಸ್ಥೆಗಳ ಕೇತು) 
ಉತ್ತರಿಸಬೇಕಾದ ದಿನಾಂಕ : 21.02.2022 
ಉತ್ತರಿಸಬೇಕಾದ ಸಚಿವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಹಾಗೂ ವೈದ್ಯಕೀಯ ಶಿಕಣ ಸಚಿವರು 
ಕ್ರ. ಪ್ರಶ್ನೆಗಳು ಉತ್ತರ 
ಸಂ 2 . 
ಅ) ರಾಜ್ಯದಲ್ಲಿ ರಕಹೀನತೆ ಮತ್ತು[ಕಳೆದ 4 ವರ್ಷಗಳಲ್ಲಿ 38 ಗರ್ಭಿಣಿಯರು 


ರಕಹೀನತೆಯಿಂದ ಪ್ರಸವ ಪೂರ್ವ ಸಮಯದಲ್ಲಿ 


ಸಂಖ್ಯೆ ಎಷ್ಟು: (ಅಂಕಿ ಸಂಖ್ಯೆಗಳ | ಮರಣ ಹೊಂದಿರುತ್ತಾರೆ. ಜಿಲ್ಲಾವಾರು 
ಮೂಲಕ ವಿವರ ನೀಡುವುದು) ವಿವರವನ್ನು ಅನುಬಂಧ-01ರಲ್ಲಿ ನೀಡಲಾಗಿದೆ. 

ಆ) | ಬಾಣಂತಿಯರಿಗೆ ಇರುವ ಸರ್ಕಾರದ ಬಾಣಂತಿಯರಿಗೆ "ಇರುವ ಸೌಲಧ್ಯಗಳನ್ನು 
ಸೌಲಭ್ಯಗಳೇನು: ಇದುವರೆಗೆ ಈ ಹಾಗೂ ಫಲಾನುಭವಿಗಳ ಸಂಖ್ಯೆಯನ್ನು 
ಸೌಲಭ್ಯಗಳನ್ನು ' ಪಡೆಯುತ್ತಿರುವ | ಅನುಬಂಧ-02ರಲ್ಲಿ ನೀಡಲಾಗಿದೆ. 
ಬಾಣಂತಿಯರ ಸಂಖ್ಯೆ ಎಷ್ಟು; | 
(ಜಿಲ್ಲಾವಾರು ಮಾಹಿತಿ ನೀಡುವುದು) 

ಇ) | ಉತ್ತರ ಕರ್ನಾಟಿಕ ಭಾಗದಲ್ಲಿನ ಹೆಣ್ಣು | ಮರಣ" ಪ್ರಮಾಣವನ್ನು ತಗ್ಗಿಸಲು ಕೈಗೊಂಡಿರುವ 


ಮಕ್ಕಳು ಈ ಸಮಸ್ಯಗೆ ಹೆಚ್ಚಾಗಿ 
ಒಳಗಾಗುತಿದ್ದು, ತಾಯಂದಿರ ಮರಣ 
ಪುಮಾಣ ಹೆಚ್ಚಾಗಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ" ಮರಣ 
ಪ್ರಮಾಣವನ್ನು ತಗ್ಗಿಸಲು ಸರ್ಕಾರದ 
ಕ್ರಮವೇನು? 


ಕ್ರಮಗಳ ವಿವರಗಳನ್ನು  ಅನುಬಂಧ-03ರಲ್ಲಿ 


ನೀಡಲಾಗಿದೆ. 


NA 


ಸಂಖ್ಯ: ಆಕುಕ 09 ಎಸ್‌.ಟಿ.ಕ್ಕೂ 2022 


ಗ 
.ಸುಧೌಕರ್‌). 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ 


ವೈದ್ಯಕೀಯ ಶಿಕ್ಷಣ ಸಚಿವರು 


ಅನುಬಂಧ-1 


ಕ್ಷೆ 
% 


ಸಂಖ್ಯೆ - 487 


ಫೆ 
ಪಶ್ನೆ 


2017-18 - 


—— 
ಇಚ” Ku ಇಚ” ಚ್‌ 
py [] po) [) 
£ p-: K x 
[Wl [a ke ks 
% D w > 
1 H H kk 
pe) pe 
[el ki; KN & : 
4 — l= |-ja—[hol—|% 4 l= aja 4 NS 4 ಜ್‌ 
p [5 p fp 
§ [§ [NK u 
Tm wu 1 B 
1 y j n 
¥h 21% ೩ |W 
5 2 i 
ಇ ಇ ನ 
KD “ 
3 ಮ 3 
2 
WS ye iB ಈ pe) | 
¥}, [ila [8 [5 le lel 8 
2 p pe © 

23 |g 1 NS |5| 8 pg RS 5 [4 f | 

Be ಭು | Q ವ ನ 1 ಸು | p 3 

SEBS 458 18 18] 3 G15 18 |B |B 1315 

[OR al 
[6] Ke] [0 
H - onlaler |ako | KR |= ona KR — lo 
W) 1} 3) 
IMR 


ಪ್ರಶ್ನೆ ಸಂಖ್ಯೆ - 487ಕ್ಕೆ ಅನುಬಂಧ-2 


ಚಿ 
tb 
೪ 
3. [8 
ual 


ರಲ್ಲಿ ಬಡವ ರ್ಗಕ್ಕ(ಬಿ.ಪಿ .ಎಲ್‌)ಸೇರಿದ ಮತು ಪ.ಜಾತಿ/ಪ.ಪಂಗಡ ಕುಟುಂಬದ 
೨ 


L 
{ ( 


RAS 

೪ [9 
£ 

[$1 

b 

4 
, (el 
i UU 

|S 

p 


PS NE 
ನಗರ ಪದೇಶದ ಹೆರಿಗೆಗಳಿಗೆ ರೂ.600/- ಹಾಗೂ ಗ್ರಾಮೀಣ ಪ್ರದೇಶದ ಹೆರಿಗೆಗಳಿಗೆ ರೂ.700/- 


ಗಳಷ್ಟು ನೇರ ನಗದು ವರ್ಗಾವಣೆ ಮೂಲಕ ವೀಡಲಾಗುತಿದೆ. 


ಉಚಿತ ವೈದ್ಯಕೀಯ ತಪಾಸಣೆ. 
ಉಚಿತ ಪ್ರಯೋಗಾಲಯ ಪರೀಕ್ಷೆಗ 
ಉಚಿತ ಔಷಧೋಪಚಾರಗಳು. 


೨. 


ಳು 


UUM 
2 
ಜಿ 
GL 
i 
[3 
[af 
[3 
[3 
[8 
PE 


ಹೆರಿಗೆ ಸಮಯದಲ್ಲಿ ಮತ್ತು ಹೆರಿಗೆಯ ನಂತರ ಉಚಿತ ಸಾರಿಗೆ ವ್ಯವಸ್ಥೆ 
3. ರಕ್ತಹೀನತೆ ನಿರ್ಮೂಲನಾ ಕಾರ್ಯಕ್ರಮ 


ಎಲ್ಲಾ ಬಾಣಂತಿಯರಿಗೆ 6 ತಿಂಗಳವರೆಗೂ ಉಚಿತವಾಗಿ 1೯ಸಿ ಮಾತ್ರೆಗಳನ್ನು ಮತ್ತು ಒಂದು ಬಾರಿ Albendozole 
ಮಾತ್ರೆಯನ್ನು ನೀಡಲಾಗುತ್ತಿದೆ ಹಾಗೂ ರಕ್ತಹೀನತೆಯಿಂದ ಬಳಲುತ್ತಿರುವ ಬಾಣಂತಿಯರಿಗೆ ron Sucrose 


ಚುಚ್ಚುಮದ್ದನ್ನು ಉಚಿತವಾಗಿ ನೀಡಲಾಗುತ್ತಿದೆ. 


ಜೆಎಸ್‌ವೈ' ಸೇಷೆಗಳನ್ನು ಪಡೆದ ಬಾಣಂತಿಯರ ಸಂಖ್ಯೆ ಜೆಎಸ್‌.ಎಸ್‌ ಸೇವೆಗಳನ್ನು ಪಡೆದ 
ಬಾಣಂತಿಯರ ಸಂಖ್ಯೆ 

ಕ್ರಮ ಜಿಲ್ಲೆ 2018-19 | 2019-20 | 2020-21 | 2018-19 | 2019-20 | 2020-21 

1 ಬಾಗಲಕೋಟೆ 7851 14310 

2 ಬೆಂಗಳೂರು ಗ್ರಾ. 10324 24300 5196 6277 6381 

3 ಬೆಂಗಳೊರು ನಗರ 9438 5984 56246 8499 45624 

4 |ಬೆಳಗಾವಿ "| 40387| 52686 | 46040 | 39215 37249 32630 

5 [ಬಳ್ಳಾರಿ 16886 | 24663 | 27939 | 3466 | 36313 32803 

= ಬೀದರ್‌ 7509 3936 4000 22602 20282 18355 

7 ವಿಜಯಪುರ 2979 22725 | 27037 | 27748 27860 23749 

8 ಚಾಮರಾಜನಗರ 4406 7206 6003 7743 7266 8438 

9 | ಚಿಕ್ಕಬಳ್ಳಾಪುರ 9571 2254 1488 | 1247 12374 13694 
[ರ ಚಿಕ್ಕಮಗಳೊರು ET 7427 | 7854 
11 |ಜಿತೆದುರ್ಗ 14724 7228 16274 
12 |ದಕ್ಷಿಣಕನ್ನಡ 10282 3365 1286 
er ದಾವಣಗೆರೆ 4165 | 12328 0838 
14 | ಧಾರವಾಡ 16234 670 | 18850 
15 |ಗದಗೆ 10048 0959 9772 
16 | ಕಲಬುರಗಿ 20612 | 27884 | 23430 
17 [ಸನ 7228 2395 | 13197 
[18 [ಕಾವೇರಿ 15329 | 15267 | 14916 
| ಸಾಡಗ 2843 | 3405 | 3369 


Ys 


20 ಕೋಲಾರೆ 7871 13528 0764 14866 13563 13724 
21 | ಕೊಪ್ಪಳ 13700 17861 7626 | 24547 23194 21168 
22 |ಮೆಂಡ್ಕ್ಯ 11959 14118 3758 11550 11653 12448 
23 | ಮೈಸೂರು 10415 22063 22013 25076 23885 22018 
24 | ರಾಯಜಾರು 17843 | 21307 | 22442 | 27287 | 26335 24483 
25 ರಾಮನಗರ 4850 7350 0590 4000 4505 5851 
26 | ಶಿವಮೊಗ್ಗ 9418 15441 5306 18812 18806 17132 
27 | ತುಮಕೂರು 12634 24473 21220 17787 16977 15855 
28 |ಉಡುಪಿ 3373 6240 7204 4701 ei 6218 
29 | ಉತ್ತರಕನ್ನಡ 9699 12797 1892 11235 10559 8713 
20 ಯಾದಗಿರಿ 6491 16463 7652 20464 18427 19610 

ಹಿಟ್ಟು 325197 | 498559 481603 | 564549 | 503327 | 504388 


Rees 
eS 


ps 


ಪ್ರಶ್ನೆ ಸಂಖ್ಯೆ - 487ಕ್ಕೆ ಅನುಬಂಧ-3 


ರಕ್ತಹೀಪತೆ" .ಮತ್ತು ಪಸವ ಪೂರ್ವ ತಾಯಂದಿರ ಮರಣ ಪ್ರಮಾಣವನ್ನು ತಗ್ಗಿಸಲು ಸರ್ಕಾರ 
ತೆಗೆದುಕೊಂಡಿರುವ ಕ್ರಮಗಳು ಈ ಕೆಳಕಂಡಂತಿರುತ್ತವೆ 


1. ರಕೆಹೀನತೆಯಿಂದ ಬಳಲುತಿರುವ ಎಲ್ಲಾ ವರ್ಗದ ಗರ್ಭಿಣಿಯರಿಗೆ ಸರ್ಕಾರಿ ಆಸತ್ರೆಗಳಲ್ಲಿ ಉಚಿತವಾಗಿ 


Iron Sucrose ಚುಚ್ಚುಮದ್ದನ್ನು ನೀಡಲಾಗುತ್ತಿದೆ. 
2. ರಕ್ಷ ಹೀನತೆಯಿಂದ ಬಳಲುತ್ತಿರುವ. ಎಲ್ಲಾ ವರ್ಗದ ಗರ್ಭಿಣಿಯರಿಗೆ 1FA ಮಾತ್ರೆಗಳನ್ನು: ಹಾಗೂ 
Folic Acidಮಾತ್ರೆಗಳನ್ನು ಉಚಿತವಾಗಿ ವಿತರಿಸಲಾಗುತ್ತಿದೆ. 
3. ರಕ್ತ ಹೀನತೆಯಿಂದ ಬಳಲುತ್ತಿರುವ ಎಲ್ಲಾ ವರ್ಗದ ಗರ್ಬಿಣಿಯರಿಗೆ ಉಚಿತವಾಗಿ Blood 
transfusion ಮಾಡಲಾಗುತ್ತಿದೆ. 


4, ಗರ್ಭಿಣಿಯರಲ್ಲಿ ಜಂತು ಹುಳುವನ್ನು ನಿರ್ಮೂಲನೆ ಮಾಡಲು ಕಡ್ಡಾಯವಾಗಿ 14-16ನೇ ವಾರದ 
ಗರ್ಭಾವಸ್ಥೆಯಲ್ಲಿ ಉಚಿತವಾಗಿ ಒಂದು ಸA॥್ರೀಗdಂ7ಂ1 ಮಾತ್ರೆಯನ್ನು ಎಲ್ಲರಿಗೂ ನೀಡಲಾಗುತ್ತಿದೆ. 


ee - ಭನ 


